ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1824 


ಅ) 


ಸದಸ್ಯರ ಹೆಸರು `ಶ್ರೀ ಪ್ರಕಾಶ್‌ ಕೆ. ರಾಠೋಡ್‌ (ನಾಮ 
ನಿರ್ದೇಶನ ಹೋಂದಿದವರು) 
ಉತ್ತರಿಸಬೇಕಾದ ದಿನಾ೦ಕ 15.03.2022 
ಉತ್ತರಿಸಬೇಕಾದ ಸಚಿವರು, ವಗರಾಭಿವೃದ್ದಿ ಸಚಿವರು 
ಪುಶ್ನೆ ಉತ್ತರ 
ರಾಜ್ಯದಲ್ಲಿ ಒಟ್ಟು ಎಷ್ಟು ಮಹಾನಗರ | ರಾಜ್ಯದಲ್ಲಿ ಒಟ್ಟಿ 10 


ಪಾಲಿಕೆಗಳಿವೆ: (ವಿವರ ನೀಡುವುದು) 


ಮಹಾನಗರಪಾಲಿಕೆಗಳಿವೆ (ಬಿ.ಬಿ.ಎಂ.ಪಿ. 
ಹೊರತುಪಡಿಸಿ): ಮೈಸೂರು, ಹುಬ್ಬಳ್ಲಿ- 
ಧಾರವಾಡ, ಮಂಗಳೂರು, ಬೆಳಗಾವಿ, 
ತುಮಕೂರು,ದಾವಣಗೆರೆ, ಶಿವಮೊಗ್ಗ, 
ವಿಜಯಪುರ, ಕಲಬುರ್ಗಿ ಮತ್ತು ಬಳ್ಳಾರಿ - 


ಕಳೆದ 3 ವರ್ಷದಿಂದ ಮಹಾನಗರ 
ಪಾಲಿಕೆಗಳಲ್ಲಿ ಕೈಗೊಂಡಿರುವ ಅಬಿವೃದ್ದಿ 
ಕಾರ್ಯಗಳೇಮ; 


ರಾಜ್ಯದ ಮಹಾಸಗರಪಾಲಿಕೆಗಳಲ್ಲಿ ಕೈಗೊಂಡ 
ಅಭಿವೃದ್ದಿ ಕಾರ್ಯಗಳು: 
ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆ - 
(2015-16 ರಿಂದ 2022-23). 
14ನೇ ಹಣಕಾಸು ಆಯೋಗದ ಅನುದಾನ 


| (2019-20). 


15ನೇ ಹಣಕಾಸು ಆಯೋಗದ ಅನುದಾನ 
— (2020-21, 2021-22). | 

ಕೇಂದ್ರ ಪುರಸ್ಕತ ಸ್ವಚ್ಛ , ಭಾರತ 
ಯೋಜನೆಯಡಿ ಕಳೆದ ಮೂರು ವರ್ಷಗಳಲ್ಲಿ. 
ಘನತ್ಯಾಜ್ಯ ವಸ್ತು ನಿರ್ವಹಣೆಯ ಸಿವಿಲ್‌ ಮತ್ತು 
ವಾಹನ ಯಂತ್ರೋಪಕರಣ ಖರೀದಿ 
ಕಾಮಗಾರಿಗಳನ್ನು ಕೈಗೆತಿ ಕೊಳ್ಳಲಾಗಿದೆ. 


ಎಸ್‌.ಎಫ್‌.ಸಿ ಮುಕವಬಿಧಿ ಅನುದಾನ: 
ಮೂಲಭೂತ ಸೌಕರ್ಯ ಕಲ್ಪಿಸಲು 1) 
ಕುಡಿಯುವ ವೀರು 2 ತರಕಾರಿ ಮಾರುಕಟ್ಟೆ 
3 ಮಾಂಸ, ಕೋಳಿ ಹಾಗೂ ಮೀನು ಮಾರುಕಟ್ಟೆ 
4)ಸಣ್ಣ ಪ್ರಮಾಣದ ಮಾರುಕಟ್ಟೆ ನಿರ್ಮಾಣ 
5)ಸಾರ್ವಜವಿಕ ಶೌಚಾಲಯಗಳ ನಿರ್ಮಾಣ 
ಮಾಡುವುದು 6)ಸ್ಮಶಾನ ಅಬಿವೃದ್ದಿ 7ಆ೦ತರಿಕ 
ರಸ್ತೆಗಳ ಮತ್ತು ಚರಂಡಿಗಳ ವಿರ್ಮಾಣ 
ಮಾಡಲು.ಅವಕಾಶ ಕಲ್ಪಿಸಲಾಗಿದೆ. 

ಎಸ್‌.ಎಫ್‌.ಸಿ ಕುಡಿಯುವ. ನೀರು: 
1) ಕೊಳವೆ ಬಾವಿಗಳನ್ನು ಆಳಗೊಳಿಸುವುದು/ 
ಸ್ವಚ್ಛಗೊಳಿಸುವುದು 2 ಹೈಡ್ರೋಫ್ಯಾಕ್ಕರಿಂಗ್‌ 3) 
ನೀರು ಸರಬರಾಜು ಪೈಪುಗಳ ದುರಸ್ಥಿ/ 


"| ಬದಲಾವಣೆ 4 ಹೊಸ ಕೊಳವೆ ಬಾವಿಗಳನ್ನು 


ಕೊರೆಯಲು ಹಾಗೂ ಪಂಪು ಮೋಟಾರ್‌ 
ಅಳವಡಿಸುವ. ಕಾಮಗಾರಿ 5) ಕುಡಿಯುವ ಬೀರು |. 


ಸರಬರಾಜು ಕಾಮಗಾರಿಗಳಿಗೆ ಅವಶ್ಯವಿರುವ 


ಯಾವ .ಯಾವ ಯೋಜನೆಯಡಿಯಲ್ಲಿ 
ಅಭಿವೃದ್ದಿ - ಕಾರ್ಯಗಳನ್ನು 
ಕೈಗೊಳ್ಳಲಾಗಿದೆ; (ಸಂಪೂರ್ಣ ಮಾಹಿತಿ 
ನೀಡುವು) 


"| ಪಂಪು ಮೋಟಾರ್‌, ಹೈಪ್‌ ಲೈನ್‌ ಮತ್ತು ಇತರೆ 


ಸಲಕರಣೆಗಳ ಸಂಗ್ರಹಣೆ ಮೊದಲಾದ 
ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಅವಕಾಶ 
ಕಲ್ಪಿಸಲಾಗಿದೆ. i 

. ಮಾನ್ಯ ಮುಖ್ಯಮಂತ್ರಿಗಳ 
ವಿವೇಚನಾನುಸಾರ ವಿವಿಧ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಮಂಜೂರು ಮಾಡಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. 

ಕಳೆದ 0 ವರ್ಷಗಳಿಂದ ಮಹಾತ್ಮ 

ಗಾಂಧಿ ನಗರ ವಿಕಾಸ ಯೋಜನೆಯನ್ನು 2019- 
20ನೇ ಸಾಲಿನಿಂದ 2023-24 ರವರೆಗೆ ನಾಲ್ಕು [ 
ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು 
ರೂ. 1325.00 - ಕೋಟಿಗಳನ್ನು ರಾಜ್ಯದ 10 
ಮಹಾನಗರ ಪಾಲಿಕೆಗಳಿಗೆ ಹಂಚಿಕೆ 
ಮಾಡಲಾಗಿರುತ್ತದೆ. ಸದರಿ ಯೋಜನೆಯಡಿ 
ಕೈಗೊಂಡ ಅಭಿವೃದ್ದಿ ಕಾಮಗಾರಿಗಳ 
ವಿವರಗಳನ್ನು ಅನುಬಂಧ-01 ರಲ್ಲಿ 
ನೀಡಲಾಗಿದೆ. | 
14 ಹಣಕಾಸು ಆಯೋಗದ ಅನುದಾನ: 
(2018-19-2019-20) | 
ರಾಜ್ಯದ 10 ಮಹಾನಗರಪಾಲಿಕೆಗಳಿಗೆ 2018- 
19ನೇ ಸಾಲಿನಲ್ಲಿ ಮತ್ತು 2019-20ನೇ ಸಾಲಿನಲ್ಲಿ 
ಅಭಿವೃದ್ದಿ ಕಾಮಗಾರಿಗಳನ್ನು. ಕೈಗೊಳ್ಳಲು 


| ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ 


ಅನುದಾನಗಳ ವಿವರಗಳು ಈ ಕೆಳಕಂಡಂತಿದೆ; 


ee 2018-19 2019-20 


ಜವಿವರ ಶಕಗ ವೆಚ್ಚ 1 ಬಿಡುಗಡೆ | ಪಚ್ಚ 


ಆಯೋ | 227.98 | 198.37 |. 305.95 248.89 


15ನೇ ಹಣಕಾಸು ಆಯೋಗದ ಅನುದಾನ: 

(2020-21 -2021-22) 
ರಾಜ್ಯದ 10" ಮಹಾನಗರಪಾಲಿಕೆಗಳಿಗೆ 2020- | 
21ನೇ ಸಾಲಿನಲ್ಲಿ ಮತ್ತು 2021-22ನೇ ಸಾಲಿನಲ್ಲಿ 
ಅಭಿವೃದ್ದಿ ಕಾಮಗಾರಿಗಳನ್ನು ಕೈಗೊಳ್ಳಲು 
ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚಿವಾದ 
ಅನುದಾನಗಳ ವಿವರಗಳು ಈ ಕೆಳಕಂಡಂತಿದೆ; 


(ರೂ ಕೋಟಿಗಳಲ್ಲಿ) | 
ಅನುದಾನದ ವಿವರ 2020-21 2021-22 
ಬಿಡುಗ 


§ ಬಿಡುಗಡ] ಪೌಚ್ಞ 


ವೆ 
ಚ್ಚ 


15ನೇ ಹಣಕಾಸು 


ಆಯೋಗದ 31107 | 1212| 2312 | 441 
ಅಮದಾನ 


|3೦ದ್ರ ಪುರಸ್ಕೃತ ಅಮೃತ್‌ ಯೋಜನೆ - (2015- 
16 ರಿಂದ 2022-23) 


ರಾಜ್ಯದ 10 ಮಹಾನಗರಪಾಲಿಕೆಗಳಿಗೆ ಅಮೃತ್‌ 
ಯೋಜನೆಯಡಿ ಅಭಿವೃದ್ದಿ ಕಾಮಗಾರಿಗಳನ್ನು 
ಕೈಗೊಳ್ಳಲು ಬಿಡುಗಡೆಯಾದ ಅನುದಾನ ಮತ್ತು 
ವೆಚ್ಚವಾದ ಅನುದಾನಗಳ ವಿವರಗಳು ಈ 
ಕೆಳಕಂಡಂತಿದೆ; 


ಯೋಜನೆ ವಿವರ' 2015-16 ಲದ 2022-23 
ಹಂಚಿಕೆಯಾದ ವೆಚ್ಚ 
. ಅನುದಾನ 

ಕೇಂದ್ರ 

ಪುರಸ್ಕೃತ . 1806.34 1388.76 

ಅಮ್ಟತ್‌ ಯೋಜನೆ- 

(2015-16 ರಿಂದ 

2022-23). 


ಹಂಚಿಕೆಯಾಗಿ ಬಿಡುಗಡೆಯಾದ ಅನುದಾನದಲ್ಲಿ |' 
ಅಮುದಾನ' ಬಳಕೆಯ ಮಾರ್ಗಸೂಚಿಯಂತೆ 
ಕುಡಿಯುವ ಬೀರು ಸರಬರಾಜು, ಘನತ್ಯಾಜ್ಯ' 
"ವಸ್ತು ನಿರ್ವಹಣೆ, ರಸ್ತೆ ಮತ್ತು ಪಾದಚಾರಿ 
ಮಾರ್ಗ, ಮಳೆ ವೀರು ಚರಂಡಿ, ಉದ್ಯಾನವನ 
ಅಬಿವೃದ್ಧಿ ಸ್ನಶಾನ ಅಭಿವೃದ್ದಿ. ಒಳಚರಂಡಿ, 
ಸಾರ್ವಜನಿಕ ಶೌಚಾಲಯ, ಇತರೆ ಮೂಲಭೂತೆ'!. 
ಸೌಕರ್ಯಗಳ ಕಾಮಗಾರಿಗಳನ್ನು ನಗರದ 
ಅಪಶ್ಯಕತೆ ಮತ್ತು ' ಆಧ್ಯತೆಗನುಗುಣವಾಗಿ 
ಕೈಗೊಂಡು ಅನುಷ್ಠಾನಗೊಳಿಸಲಾಗಿದೆ. § 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ 

ಯೋಜನೆಯ ಮಾರ್ಗಸೂಚಿಯಂತೆ, 

ಅಮುಮೋದನೆಯಾದ ಅನುದಾನದ ಅನುಪಾತ 

ಕೇ೦ದ್ರ 50, ರಾಜ್ಯ 20, ನಗರ ಸ್ಥಳೀಯ ಸಂಸ್ಥೆ 30 

ರಂತೆ ಈ ಕೆಳಕಂಡ : ವಲಯಗಳಲ್ಲಿ 

ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 

1. ನೀರು ಸರಬರಾಜು. | 

2. ಒಳಚರಂಡಿ ಮತ್ತು ರೊಚ್ಚು ಸಂರಕ್ಷಣಾ 
ಘಟಕಗಳ ನಿರ್ವಹಣೆ - 

3. ಮಳೆ ಬೀರು ಚರಂಡಿ" 

4. ನಗರ ಸಾರಿಗೆ (ಮೋಟಾರ್‌ ರಹಿತ) 

5. ಹಸಿರು ಜಾಗ ಮತ್ತು ಉದ್ಯಾನವನಗಳು 


ಸ್ವಚ್ಛ್‌ ಭಾರತ ಯೋಜನೆಯಡಿ ಘನತ್ಯಾಜ್ಯ ವಸ್ತು 


ನಿರ್ವಹಣೆಯ ಸಿವಿಲ್‌ ಮತ್ತು ವಾಸ್‌ವ 
ಯಂತ್ರೋಪಕರಣ ಖರೀದಿ ಕಾಮಗಾರಿಗಳನ್ನು 
ಕೈಗೆತಿಕೊಳ್ಳಲಾಗಿದ್ದು ಸದರಿ ಕಾಮಗಾರಿಗಳ 
ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಎಐಸ್‌.ಎಫ್‌.ಸಿ ಮುಕಿನಿಧಿ, ಎಸ್‌.ಎಫ್‌.ಸಿ 
ಕುಡಿಯುವ ವೀರಿನ ಯೋಜನೆ: ಮತ್ತು 
ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ ಕಳೆದ 3 
ವರ್ಷಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ 
ಕೈಗೊಳ್ಳಲಾದ ಅನುದಾನದ ಕಾಮಗಾರಿಗಳ 
ಮಾಹಿತಿಯನ್ನು ಸಿ.ಡಿ.ಯಲ್ಲಿ ನೀಡಲಾಗಿದೆ. 


ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲಿ 
ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಡಿ, 
ಗುಲ್ಬರ್ಗ ಸಜಿವ ಸಂಪುಟಿ ಅನಮೋದಿತ 
ನಗರೋತ್ಥಾನ ಯೋಜನೆಯಡಿ, ಮಹಾನಗರ 
ಪಾಲಿಕೆಗಳ ರೂ.100.00 ಕೋಟಿ ನಗರೋತ್ಥಾನ 
3ನೇ ಹಂತದ ಯೋಜನೆಯಡಿ , ಮತ್ತು 
ಮಹಾನಗರ ಪಾಲಿಕೆಗಳ ವಿಶೇಷ ಅನುದಾನದಡಿ 
ಕೈಗೊಂಡ ಕಾಮಗಾರಿಗಳ ' ಪ್ರಗತಿಯ 
ವಿವರಗಳನ್ನು ಅನುಬ೦ಧ-01, 03, 04 ಮತ ; 
05ರಲ್ಲಿ: ನೀಡಿದೆ. 


ಸಂಖ್ಯೆ: ನಅಇ 43 ಎಂಎನ್‌ಇ 2022(ಇ) 


ನಗರ ಭಿಮದಿ ಸಚಿವರು 
(ಬಿ.ಎ. ಬಸವರಾಜ) 


ಲಾಸ್‌ 


LN 


Ban | 
Annexure:0# 1 


ಮಹಾತ್ಮಗಾಂಧಿ ನಗರ ವಿಕಾಸ ಯೋಜನೆ: 


ಅನುಮೋದನೆ | ಟೆಂಡರ್‌ | ಟೆಂಡರ್‌ | ಟಔರಡರ್‌ [ಶೇಕಡವಾರು 
ಘ್ರ. ರ ವ ಹಂಚಿಫಿ ಯಾದ ಕರೆಯೆ ಆಹ್ನಾನಿಸಿ ನಿಸ: | ಟೆಂಡರ್‌ 
ಸಂ| ಮಹಾನಗರಪಾಲಿತೆ'ಹೆಸರು eos ಕ್ರಿಯಾಯೋಜನೆ en ಸ ಮ ನಿಸಿರು 
' ' ಮೊತ್ತ ಮೊತ್ತ ಮೊತ್ತ | ಮೆತ್ತ |: ಮೊತ್ತ 
] ಮೈಸೂರು 150.00 83.36 70.38 | 7038 | 0.00 | 10 
7 ನ — . | 
2 ಬಳ್ಳಾರಿ 125.00 105.00 5774 | 5774 | 000 | 
3 ಚೆಳಗಾವಿ 125.00 105.00 | 9183 | 91.83 | 0.00 
4: ವಿಜಯಪುರ | 125.00 105.00 | 6175 | 4%6 {125 
5|° ‘'ಡದಾವಣಗೆರೆ 125.00 | 105.00 | 8000 |6353| 1647 | 79: 
6 ತುಮಕೂರು 125,00 05.00 69.96 | 69,96. | 000 | 1 
8 ಶಿವಮೊಗ್ಗ 125.00 05.00. | 81.63 | 6548 | 16.15 
7 | ಹುಬ್ಬಳ್ಳಿ-ಧಾರವಾಡ | 150.00 | 126.00 | 62 ON 41. 52 20.57 
9 | ಮಂಗಳೂರು 125.00 | 105.00 89. 93 f 89.93 
- ಆ A TS ರ್‌ 
10): ಈಲಬುರಗಿ 150,00 126.00 | 76.56 75.36 
i ಒಟ್ಟು [is 1070.36 | 741.87 [675.335 66.54 | 


KE 
pe ನ 


12,59 75,52 


$0 | 78. 75 


48,63 | 100,00 


204.94| 68.99 | 


No.of 


No: of Works Tender | 


mee, | ; 
Diredjoiaje of Municipal Adminiesaics _ 
Baugsloteg 


SL | yy Name Thal Not Works ಸ ಮ ಗ [No ofWorts completed. 
No. works.as Tender T- | ನ — ನ್‌ - 
per DPR called Vehicles’ |Machinéries Machinerfes. (Vehicles: [Machinerles 
1 [Bellary 11 11 114 RT 3 
2 Belgaum. 4] 0 9 0 0 0 
. 3 |Davanagere: 13 13 5 0 1 [) 
4 |Hubli-Dhatwad 34 34 7 7 6 
5: |Mangilore 15 _6 1 0 0 
6 [Gulbarga 34 25 0 0 
7. |\Mysore } Ki ನನ 0 [ 0 (0 
8-[Shimoga —} A 3 0 CRANE IM OE CR ' 
9 Tumkur 3, 3 3 [ l 0 } 0 Kk p 
10 Bijapur | ~6 6 0 2 2 0 
Total 123 107 160° 64 10 11 
él NC 


ಬಂಟ - ಪಿ 


 Annexure:03_. 


A : Cabinet Approved Nagarothana Project 
4 RS. in kts 
ik i Approved Action Plan Fender tobe invitod _ U pa “Works under ProEress: works:coMmpletcd | | f | 
ISL, | Name Of the. | | ——— ಮಿ ಮ H ಸ. ವಿ § ವ 1 Amount Percentage Percentage 
xo Tawa Type Allocatioh Ry Ky | | N ಸ \ po Reeased | Expenditure against: against 
| | ರ Amount ಫ್‌ MORE j pd wl | Amount, | fad ‘Ariount | | i release’ allocatidn 
ವ ಸ ತ ಲ A LE Re ಫಸ iy [ನ ) # ಸ CS EN 
| | i | } 1 7 
| | Sitaguppa {CMC} 2865 | 1 2865.00 0 | 0.00 | 0 00) | 1 ; 286506 [N 0.00 1745.06: | 1270.00: | 7278 ಚೆಟ್ಟ33 
! RS NE 1 Hh A [ತ Me | ಸ _ 
Re | | ್ಥ್ಯ § 
Kampli !TMC| 2000 16° 2000.00 [0 0.00 0 000, 7 788.00 9 1387.00 | 135994: | 135994 | {00.60 68:00 
ಸ Mes ol ] sl _ K 
j | } | BR £1 ನನಾ 
3} Sindanur- { CMC] 60 3 | 82000 0 600! 0 0.60 [) 0.00. 3 429.86. | 42086 429:86 | 00:00. 69.33 
EN __ ್ಜ | l g ೫ } 
€MC! 5000 53 4967.10 p 1550 | 52 | 329510 | 30475 | 390767 | 9982 7815 
_ Yadgi {CMC} 7481 2 7560.61 6 1025:00 36. 572637 | 6860.00 |. 6165.73 39:88 82.42 
RE RE i: ಲ, RN A 3 KR ಸ 
if Si 1 y R A , R p 
6 | Koppal {CMC} 2500 | 61 2500,00 0 0,06 6 2155.66: | 2109.98: | 2109.98: | 100.00. $4೩0, 
[| NE x ಪಿ ವ —— KN ವ ಎ - is 
7 ‘ Shahappura 2 24 | 174210 0 0.00 24 149210: | 1591.67 | 1452.74} 91.27 3546 
| } pe ಸ - _ ಓ Ke ಯ 
Shorapura | 27 { 284629 1 30000 | 35 2396.29 | 168273 | 2391.17 | 142.10: $6.48: 
I | : | | k 
ಸ MEE RR Ea NE SN Eek Js 1 ಹ _ 
! Witav | ಹ | ದ pl ಮಾ 
9 | Yisyapura ; ooo {| 340 {1 10000 3 93362 | 237T | 9066.38 | 938023 | 9380.23 | i000 | 93.80 
| (Bijapura) | | ; 1 _ 
fl ಮ ol } RN 
10] Gurumiteal | ME] 73 | 26 | 727.62 "1 100 23 682.62 703.00. 675.50° 96.09. 93.43 
hs be —— Me ಸಿ L. [ ~— ಹ ನ 
[| Bidar ‘CMC | 900 39 ‘| 90000 0 1 800 39. | 70900 | 87085 | 86620 | 9845 9624 
| | | | : 1 | 6: 
| (NR —— A ] ಮ 
| Total i 36554 | 532 [ 36728.72 20 6076.62 | .511 | 2784038 | 30657.03.; 30009.02 | 9789 82.10 


} 
Works under Tender tobe . | i | j 
Naine of ihg: LRRE Pes Ayan Pan, progress invited. | works completed ‘Amount released K | {Percentage |'¢ Fe 
Corporation Mlocation [Fg AF Ra ಸ ಸಾರಾ Br ~~ - Expenditure! against: | Approved | 
Noo We Grant: "| Toul | release acyion 
ina works Aoiunk amount, Joa xeleaged 
GS pe — —— 
Se » i. ನ LS OE EM EL IS, 
H KN { s ಗ [ ' £ 
34. 1000000 0.00 0 0.00 34 | -9300:00 { 4950:00 | 4350.00: | 9300.00 | ೨30೪೦೮ 
100000 | 300.00: | 116 “$100.19 | -404865 | s00o:ot, |. doda6s | “760266 ) 
' 3 jBuligavi | 10000.00 | 1 000 | 16 | 9260:06 | $000.00 | a295:83- | :$295:83 | 913155 
2 SO . § ile W ಮಾ ol ! 
ಗ lee 10000-to | 000 | 132 | 954854 |.4990,63 | 4765.86: | 9765.44 | 9548.54 
it yapura} ; ; fj | | | 
ನಿ pe ರ ~ i ಮ 
§ jHubbalt | . f if ಸ H - PN SE ed K 
Seu i 1000000 ; 10000.06 0.0 000 : 149 | 100000 | 5000.00 | 4714.97 9853.8 p 
[ rR PRA 1 ಖಿ ರ ಛು ; me hs NE : 7 ಭೊ ———k Ky j 
suru [wove 10000.00 a i900]: B85 | 4ETed 4192.85 | 9060.49 | 8314.94 91.77 5 | : 
) P ಹಿನ 2H ; i) ಲ ee MW . 
i angalutu  } id00000 | 11s: | 1ooris} 0 0.00 7901.22. | 4999.92 | 5006:00 ! :9999.92 : $230.68: i 9239 | 9239. - 
| ! 79 | 
. ——— EL R ಒಲ 4 
183 | 10000.00 0.00. 9812.00. | 5000.00 | 4976.46 ; ‘9976.46 ; 995530 | 
1000.00 1 00 9835.00 | :5000.00 | 4886.48 | $886.48 | 9886.48 | 10000 | 98.86 | 
ಭದ ವ R SE SS ನ | 
 10000.00 { 117 | saoooin ¢- 0.00 4175.00 | 5000.00. | 4239.44 | 9239.44 | 9239.20: | 100.0% | 9239 
i $232 gr | 7005 10386 4 99.13 | 
RN A 
ಗ Total {-100000, oo | 1422 | 9985269 | 9 9021620 4894476 | 4704900] 95993, 16; 964 | 9274 
NS EN ಟು i \ l 


" ಅಧೀಕ್ಷಕ [sl 
"ಘಾರಾಡಳಿತ ನಿದೆ ಲಂ. 


ನಾಸ್ತಿ ಬೆಂಗಳೂರು: ತ 


ನ EAE nid SN ® ಗ 
Anuexure:0i I 
ಘನ AEN sb ಮ ಸ ಹ 4 
Progress report uf Corpuration special grant 
3 [SSRN NA PR EH (ARR J | ಸಾ | 4 iy 2 
} ಮ IF ‘Works under: Kp | Teriderto be pE k Purcentag 
. Ricci N | Appro¥od Action Plan progress ; Under ténder Proces: tivited ‘Amount released _ Percbiiiage ‘: ainst | 
SIN} Corporatio,  Alcatlon Fa ಸಾ ಲ 7 Expenditure |- ‘against: | Approved, 
4 p ಗ KN No o! H Noof R Grant | f Tota} " release “action. 
s Amount works, | Amount. [_smoune Loan: | cased | pli 
MN NE 10 1 4 | 1s. | 3 i 8 | 
KA “Tumakuru CC Ek; | mi p ಹ್‌ k ನ್ಯ 
Tumkur €C42. | {enn |: SO NR i | anon | ER 
alta, | 20000 64 42000} 0 0.00 [ 0.40. 64 4 420000 | 400 00 4200.00. | 420000 10000 | i000 | 
ಡ್‌ KGS KE ಪ: ನ್ಯ Hea ್‌ ಣಿ ಘನ | ಬಾ ನ್‌ — 
% j 4 \ [4 
nftustruciure 1doo000 | ris 9368.38 | 
Specia! 
; 
u 5000. ! 16 0.00. j 4 | 118500 | 2814 WA 
| $000.00 0; 0 TR 000 1 3 479095 ! 500000: :5000:00 
ಜಾ p ಸತಿ _l pe ಜ್ರ: a ra ಸ್ಥ ee ಭಿ Bre a ವಿ | i po 
Sub Total | 1000000 0: toh $975.95 | 81417. | 76fs.17 100.00 
| ; | 
4000.00 35 : addghp 100 10 00 0 0.00 3371.06 | 3371.00 3371:90 


ಮ - RS ಹೋ 
4190-19 4190.10 {| 0g 4190.10 
! \ | | 
—— ಜಃ 
ಬ | ೭ u 2 
| | ) 
3 | 410.00 ie at 40.00. | 8557.42 600 $55743 wou. ! sss | 
[ 3 ಬ ಸ el 1 tl 
ಸ (i Nr tl 
| 8800.00 | 743189: | “000 73505 | 73150 73.75 | 
If | - | . lI 
RA i el ಷಿ ವ ಎ i | 
53200.00 45277.05: 14493266 0.00: 4876.10 | 4487 


| | pe ಕ್ಷ: ಘಂ 
| | ens ನಿಬೆನೇಶನಾಲಯಂ 
| | ಸ್ರಿ ಬೆಂಗಳೆಹರು 


